KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸ೦ಖ್ಯೆ: 546 (704) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಬಿ. ಎಂ. ಆರ್‌. ಸಿ. ಎಲ್‌ ಬಿಂದ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ 


(ಅ) ಬಿ. ಎಂ. ಆರ್‌. ಸಿ. ಎಲ್‌ ಯಿಂದ ನಡೆಯುತ್ತಿರುವ ಕಾಮಗಾರಿಗಳಾವುವು; (ಹಾಲಿ 
ಮೆಟ್ರೋ ಸೇವೆಗಳ ವಿವರ ಒದಗಿಸುವುದು) 


(ಆ) ಯಾವ ಮಾರ್ಗದಲ್ಲಿ ಹೊಸದಾಗಿ ಮೆಟ್ರೋ ಸಂಚಾರವನ್ನು ಪ್ರಾರಂಬಿಸಲು 
ನಿರ್ಧರಿಸಲಾಗಿದೆ; ಇದಕ್ಕಾಗಿ ಹಣ ಎಷ್ಟು ಬೇಕಾಗುತ್ತದೆ? (ವಿವರವಾದ ಮಾಯಿತಿ 
ನೀಡುವುದು) 


